ಕೆ, ಬಿ. ಶಿವತಾರಕ್‌* 


ಬೃಹತ್‌ ಶಿರಾ ಸ್ಮಾರಕಗಳ ನೆರೆ - ಕತ್ತಿರಾಜನಹಳ್ಳಿ 


ಕಬ್ಬಿಣಯುಗದ ಬೃಹತ್‌ ಶಿಲಾ ಸಂಸ್ಕೃತಿಯು 
ಶಿಲಾಯುಗ ಸಂಸ್ಕೃತಿಯ ಕೊನೆಯ ಹಂತ. ಮಾನವನು 
ಈ ಸಮಯಕ್ಕಾಗಲೇ ಲೋಹದ ತಯಾರಿಕೆಯನ್ನು 
ತಿಳಿದುಕೊಂಡಿದ್ದು, ಕಬ್ಬಿಣವನ್ನು ಪೂರ್ಣ ಪ್ರವಕಾಣದಲ್ಲಿ 
ಉಪಯೋಗಿಸುತ್ತಿದ್ದುದು ತಿಳಿದು ಬರುತ್ತದೆ. ವಿವಿಧ 
ಮಾದರಿಯ ಂಡಕೆ ತಯಾರಿಸುವುದನ್ನು ಅರಿತು 
ಕೊಂಡಿದ್ದನು. ಈ ಸಂಸ್ಕೃತಿಯ ಮುಖ್ಯ ಅಂಶಗಳೆಂದರೆ 
(೧) ಒಂದು ಕಡೆ ನೆಲೆಸಿ ವಾಸ್ತವ್ಯವಿದ್ದುದು ಮತ್ತು 
(೨) ಸತ್ತವರ ಸಂಸ್ಕಾರಕ್ಕೋಸ್ಕರ ಬೃಹತ್‌ ಶಿಲಾ 
ಸ್ಮಾರಕಗಳನ್ನು ರಚಿಸುತ್ತಿದ್ದುದು. ಹೀಗೆ ಈ ಸಂಸ್ಕೃತಿಯ 


ಎರಡು ವಿಭಿನ್ನ ಪ್ರಕಾರಗಳನ್ನು ಕಾಣಬಹುದು. 


ದಕ್ಷಿಣ ಭಾರತದ ತುಂಬೆಲ್ಲಾ ಈ ಸಂಸ್ಕೃತಿಯ 
ಅವಶೇಷಗಳಿರುವುದು ತಿಳಿದು ಬರುತ್ತದೆ. ಕರ್ನಾಟಕದಲ್ಲಿ 
ಸುಮಾರು ೩೦೦೦ಕ್ಕೂ ಹೆಚ್ಚು ನೆಲೆಗಳು ದೊರೆತಿದ್ದು 
ಇವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ಮಹಾ 
ಪ್ರಬಂಧಗಳನ್ನು ರಚಿಸಲಾಗಿದೆ. ಅವುಗಳಲ್ಲಿ ಪ್ರಮುಖ 
ವಾದವುಗಳೆಂದರೆ ಡಾ॥ ಅ. ಸುಂದರ ಅವರ ದ ಅದಿ 
ಚೇಂಬರ್‌ ಬೂಂಬ್ಸ ಆಫ್‌ ಸಾತ್‌ ಇಂಡಿಯಾ 
ಮತ್ತು ಬಿ. ಕೆ. ಗುರುರಾಜರಾವ್‌ರವರ ದ ನೆಂಗಲಿತಿಕ್‌ 
ಕೆಲ್ಲರ್‌ ಇನ್‌ ಸೌತ್‌ ಇಂಡಿಯಾ. ಅದೇ ರೀತಿ ಈ 
ಸಂಸ್ಕೃತಿಯ ಹೆಚ್ಚಿನ ಮಾಹಿತಿಗುಗಿ ಕೆಲವು ಸ್ಥಳಗಳಲ್ಲಿ ಈ 
ಶಿಲಾಗೋರಿಗಳ 


ಉತ್ಕನನ (ಶೇಷಾದ್ರಿ ಎಂ. : ೧೯೬೦), ಬ್ರಹ್ಮಗಿರಿಯ 
ಉತ್ಕನನ (ಆರ್‌. ಇ. ಎಂ. ವೀಲ್ಡರ್‌ : ೧೯ ೪೭), 
ಮಾಸ್ಕಿಯ ಉತ್ಪನನ (ಥಾಪರ್‌ ಬಿ. ಕೆ. : ೧೯೫೭). 
ತುಮಕೂರು ಜಿಲ್ಲೆ ಬೃಹತ್‌ ಶಿಲಾಯೆಂಗ ಸಂಸ್ಕೃತಿ 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ತುಮ 
ಕೂರು ಜಿಲ್ಲೆಯಲ್ಲಿ ತಿಳಿದಿರುವುದು ಅತ್ಯಲ್ಪವೆಂದೇ ಹೇಳ 
ಬಹುದು. ೧೮೯೨ರಲ್ಲಿ ಬಿ. ಎಲ್‌. ರೈಸ್‌ರವರು 
ಬೆಳ್ಳಿ ಬಟ್ಟಲಹಳ್ಳಿಯಲ್ಲಿ ಬೃಹತ್‌ ಶಿಲಾಗೋರಿಗಳನ್ನು 
ಶೋಧಿಸಿ ಪ್ರಕಟಿಸಿರುವರು (ಸುಂದರ ಅ., ಸಂ: ೧೯೮೫). 
೧೯೦೬ರಲ್ಲಿ ಸ್ಲೇಟರ್‌ ಹೆಚ್‌. ಕೆ.ಅವರು ಅನೇಕ ಬೃಹತ್‌ 
ಶಿಲಾಗೋರಿಗಳು ತಿಪಟೂರು ತಾಲ್ಲೂಕಿನ ಕೇರಳಕಟ್ಟೆಯಲ್ಲಿ 
ದೊರೆತಿರುವುದನ್ನು ತಿಳಿಸಿರುವರು (ಸ್ಲೇಟರ್‌, ಹೆಚ್‌. ಕೆ. : 
೧೯೦೬). ವಿ. ಆರ್‌. ಚಲುವರಾಜನ್‌ ಅವರು ಪಾವಗಡ 
ತಾಲೂಕಿನಲ್ಲಿ ಬೃಹತ್‌ ಶಿಲಾಗೋರಿಗಳು ಬಸವನಬೆಟ್ಟ, 
ಕಣೆಕಲ ಬಂಡೆ, ತಪ್ಪಗುನದೊಡ್ಡಿ ಮತ್ತು ಪಳವಳ್ಳಿಗಳಲ್ಲಿ 
ಇರುವ ಬಗ್ಗೆ ತಿಳಿಸಿರುವರು. (ಚಲುವರಾಜನ್‌ ವಿ.ಆರ್‌. : 
೧೯೮೭), ಈ ಎಲ್ಲಾ ಶಿಲುಸ್ಮಾರಕಗಳು ಅಕಸ್ಮಿಕವಾಗಿ 
ದೊರೆತವುಗಳಾಗಿದ್ದು, ತುಮಕೂರು ಜಿಲ್ಲಾ ಪ್ರದೇಶದಲ್ಲಿ 
ಪ್ರಾಗೈತಿಹಾಸ ಸರ್ವೇಕ್ಷಣೆಯ ಕಾರ್ಯ ನಡೆದೇ ಇಲ್ಲ. 
ಆದರೆ ನನ್ನ ಇತ್ತೀಚಿನ ಕ್ಷೇತ್ರಕಾರ್ಯದಲ್ಲಿ ಹಲವಾರು 
ನೆಲೆಗಳು ಮತ್ತು ಕೆಲವು ಶಿಲುಸ್ಮಾರಕಗಳಿರುವೆ ಸ್ಥಳಗಳು 


ಉತ್ಪನನವನ್ನೂ ಕೈಗೊಳ್ಳಲಾಗಿದೆ. ದೊರೆತಿವೆ. ಶಿರಾ ತಾಲ್ಲೂಕಿನ ಬುಕ್ಕಾಪಟ್ಣ, ಗುಬ್ಬಿ 
ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ, ಜಡಿಗೇನಹಳ್ಳಿಯ ತಾಲ್ಲೂಕಿನ ಬೆಟ್ಟದಹಳ್ಳಿ, ತಿಪಟೂರು ತಾಲ್ಲೂಕಿನ 
[se] ೧೨ 
* ಇತಿಹಾಸ ಅಧ್ಯಾಪಕ್ಕ ಸೀರಿಯನ್‌ ಪದಎ ಕಾಲೇಜು, ಬ್ರಹ್ಮಾವರ, ಪಕ, 
ಇತಿಹಾಸ ದರ್ಶನ ೨೧ 


ಜಕ್ಕನಹಳ್ಳಿ. ತುಮಕೂರು ತಾಲೂಕಿನ ಹಿರೇಗುಂಡಗಲ್ಲಂ, 
ಬೆಳ್ಳಿಬಟ್ಟಲಹಳ್ಳಿ ಮತ್ತು ಸಿದ್ಧಗಂಗಾಬೆಟ್ಟ, ಪಾವಗಡ 
ತಾಲ್ಲೂಕಿನ ವೈ. ಎನ್‌. ಹೊಸಕೋಟೆ, ವೈ. ಎನ್‌. ಹಳ್ಳಿ, 
ರಾಜಮಾರನಹಳ್ಳಿ, ನಿಡುಗಲ್ಲು, ಬೂದಿಬೆಟ್ಟ ಮತ್ತು 
ಮರಿದಾಸಹಳಿ ಕ ಪಧುಗಿರಿ ತಾಲ್ಲೂಕಿನ ಮಧುಗಿರಿ, 
ಗುರಮ್ಮನ ಕಟ್ಟೆ, ಮಿಡಿಗೇಶಿ, ಮತ್ತೂ ಕತ್ತಿರಾಜನಹಳ್ಳಿ. 
ಇವುಗಳಲ್ಲೆಲ್ಲಾ ಒಂದು ಪ್ರಮುಖವಾದ ನೆಲೆಯೇ 


ಕತ್ತಿರಾಜನಹಳ್ಳಿ. ಇಲ್ಲಿನ ಬೃಹತ್‌ ಶಿಲಾ ಸ್ಮಾರಕಗಳು 
ಉಲ್ಲೇಖಾರ್ಹವಾದವುಗಳು. 


ಕತ್ತಿರಾಜನಹಳ್ಳಿಯ ಸ್ಮಾರಳಗಳು 

ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕಿನ 
ವಿ:ಡಿಗೇಶಿ ಹೋಬಳಿಯಲ್ಲಿರುವ ಒಂದು ಪುಟ್ಟ ಗ್ರಾಮ 
ವಾದ ಕತ್ತಿರಾಜನಹಳ್ಳಿಯು ಬೃಹತ್‌ ಶಿಲಾ ಸ್ಮಾರಕ 


ಗಳನ್ನು ಹೊಂದಿದೆ. ಇವುಗಳನ್ನು ಸ್ಮಳೀಯರು 
ಪಾಂಡವರ ಕಲ್ಲು ಎಂದು ಕರೆಯುತ್ತಾರೆ. ಈ ಶಿಲಾ 
ಸ್ಮಾರಕಗಳನ್ನು ನಿಧಿಗೋಸ್ಕರ ಹಾಳುವರಾಡಲಾಗಿದೆ. 


ಈ ಶಿಲಾ ಸ್ಮಾರಕಗಳು ನೆಲಮಟ್ಟದಲ್ಲಿಯೇ ಇದ್ದು ಕೆಲವು 
ಶಿಲಾವರ್ತುಲಗಳನ್ನು ಹೊಂದಿವೆ. 


ಶಿಲಾಸ್ಮಾರಕಗಳು ಸುಮಾರು ೫೦ ಇದ್ದು "ಇದೇ 
ಸ್ಥಳದಲ್ಲಿ ೨ ನೆಡುಗಲ್ಲು ಅಥವಾ ನಿಲಸುಗಲ್ಲುಗಳನ್ನು 
ಕಾಣಬಹುದು. ಕೆಲವು ಸ್ಥಳಗಳಲ್ಲಿ ಮುಂಚ್ಚಳಕಲ್ಲು 
(Cap stone) ಮಾತ್ರ ಕಾಣುತ್ತದೆ. ಈ ಶಿಲಾ 
ಸ್ಮಾರಕಗಳಲ್ಲಿ. ಹಲವನ್ನು. ಹಾಳುಮಾಡಲಾಗಿದೆ. 
ಹಾಗಾಗಿ ಈ ಗೋರಿಗಳ ಪಠಕಾದರಿಯನ್ನು ಅರಿಯಲು 
ಸಹಾಯಕವಾಗಿದೆ. 


ಶಿಲಾಸ್ಮಾರಕಗಳ ಐತಿಹ್ಯ ; ಈ ಶಿಲಾಸ್ಮಾರಕ 
ಗಳನ್ನು “ಪಾಂಡವರಕಲ್ಲು” ಎಂದು ಕರೆಯುತ್ತಾರೆ. 
ಪಾಂಡವರು ವೆನವಾಸ ಸಮಯದಲ್ಲಿ ಇಲ್ಲಿರುವ ನೆಡುಗಲ್ಲು 
(Menhirs)ಗಳಿಗೆ ತಮ್ಮ ಕುದುರೆಗಳನ್ನು ಕಟ್ಟುತ್ತಿದ್ದ 
ರೆಂದೂ, ಅವರ ಅಜ್ಞಾತ ಸ್ಥಳವೇ ಈ ಶಿಲಾಸ್ಮಾರಕ 
ಗಳೆಂದೂ ಹೇಳುತ್ತಾರೆ. ಅದೇ ರೀತಿ ಇಲ್ಲಿ ನಿಲ್ಲಿಸಿರುವ 
ಎರಡು ನೆಡುಗಲ್ಲುಗಳಲ್ಲಿ ಒಂದು ಕಲ್ಲಿನ ಮೇಲ್ಭಾಗವು 
ಕತ್ತಿಯ ತು ಬಾಗಿದ್ದೂ ಕತ್ತಿಯ ರೀತಿ 


೨೨ 


ತಿಳಿಯಬಹುದಾಗಿದೆ. 


ಯಲ್ಲಿಯೇ ಇರುವುದರಿಂದ ಈ ಗ್ರಾಮಕ್ಕೆ “ಕತ್ತಿರಾಜನ 
ಹಳ್ಳಿ” ಎಂದು ಕರೆಯುತ್ತಾರೆಂದೂ ತಿಳಿಸಿರುವರು. 


ಶಿಲಾಸ್ಮಾರಕಗಳ ಮಾದರಿ : ಹಾಳಾಗಿರುವ 
ಶಿಲಾಸ್ಮಾರಕಗಳ ವಕಾದರಿಯನ್ನು ಅರಿಯಲು ಸಹಾಯಕ 
ವಾಗಿವೆ. ಇವುಗಳೆಲ್ಲವುಗಳ ಮಾದರಿಯನ್ನು ತಿಳಿಯ 
ಲಾಗದಿದ್ದರೂ ಹಾಳಾಗಿರುವ ಸ್ಮಾರಕಗಳ ವರಾದರಿಯನ್ನು 
೧) ನೆಡುಗಲ್ಲು ಅಥವಾ ನಿಲಸು 
ಗಲ್ಲುಗಳು (ಖಗಃ) ೨) ಸ್ವಸ್ತಿಕ ವರಾದರಿಯ 
ಶಿಲಾ ತೊಟ್ಟಿಗಳು (Swastika type of Dalmenoid 
೦:0 ಸ) ಕಲು ಚಪ್ಪಡಿಗಳಿಂದ ನಿರ್ಮಿತವಾದ ಶಿಲಾ 
ತೊಟ್ಟಿಗಳು (5026 015) ಮತ್ತು ೪) ಕಂಡಿಕೋಣೆ 
ಗೋರಿಗಳು (Port-hole 01515) 


೧) ನೆಡುಗಲ್ಲು ಅಥವಾ ನಿಲುಸುಕಲ್ಲು : 
ನೆಡುಗಲ್ಲು ಅಥವಾ ನಿಲಸುಕೆಲ್ಲು ಬೃಹತ್‌ ಶಿಲಾ 
ಗೋರಿಗಳ ಒಂದು ಮಾದರಿ. ಇದು ಯಕಾವುದೇ ಒಂದು 
ನಿರ್ದಿಷ್ಟ ಧಾರ್ಮಿಕ ವಿಧಿ ಎಂದು ಹೇಳಲು ಸಾಧ್ಯವಿಲ್ಲ. 
ಇದು ಒಂದು ನೆನೆಪಿನಕಲ್ಲು ಎಂಬುದಾಗಿಯೂ, 
ಇವುಗಳನ್ನು “ನಡುಕಲ್ಲು” ಎಂದು ಕರೆಯುತ್ತಾರೆಂದೂ 
ತಮಿಳು ಗ್ರಂಥ ತಿಳಿಸುತ್ತದೆ. ಇಂತಹ ಶಿಲಾಸ್ಮಾರಕ 
ಗಳನ್ನು ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಗುರ್ತಿಸ 
ಲಾಗಿದೆ. ಇಂತಹ ನೆಡುಕಲ್ಲುಗಳನ್ನು ಕಗ್ಗಲ್ಲಿನಲ್ಲ 
(Granite) ಮಾಡಿದ್ದಾಗಿವೆ. ಕೇರಳದಲ್ಲಿಯೂ ಕಗ್ಗಲ್ಲನ್ನೇ 
ಉಪಮೋಗಿಸಿ ಮಾಡಿರುವರೂ. ಕೆಲವು ಬಾರಿ ಒರಟಾದ 
ಕಲ್ಲಿನ ಗುಂಡನ್ನೇ ನೇರವಾಗಿ ನಿಲ್ಲಿಸಿರುತ್ತಾರೆ. ಮತ್ತೆ 

ಪ್ರವಕಾಣದಲ್ಲಿ ಕತ್ತರಿಸಿ 
ಕಂಡುಬರು 


ಕೆಲವು ಬಾರಿ ಕಲ್ಲನ್ನು ನಿರ್ದಿಷ್ಟ 
ಕಂಬದಂತೆ. ತಯಾರಿಸ ನಿಲ್ಲಿಸಿರುವುದು 
ತ್ತದೆ. 


ಕತ್ತಿರಾಜನಹಳ್ಳಿಯ ಶಿಲಾಸ್ಮಾರಕಗಳ ಗುಂಪಿನಲ್ಲಿ 
ಎರಡು ನೆಡುಗಲ್ಲುಗಳಿದ್ದು ಒಂದು ಸುವಕಾರು ೧೨ ಅಡಿ 
ಎತ್ತರವಾಗಿದೆ. ಈ ನೆಡುಗಲ್ಲಿನ ಬುಡದಲ್ಲಿ ಒಂದು ಶಿಲಾ 
ಗೋರಿ ಇದ್ದು ಅದಕ್ಕೆ ಶಿಲಾವರ್ತುಲವೂ ಇದೆ. ಈ 
ನೆಡುಗಲ್ಲು ನೇರವಾಗಿದ್ದು ಮೇಲ್ಭಾಗ ಓರೆಯರಾಗಿದೆ 
ಮತ್ತು ತುದಿಯಭಾಗ ಅರ್ಧ ವೃತ್ತಾಕಾರದಂತಿದೆ. 


ಎರಡನೇ ನೆಡುಗಲ್ಲು ಸುಮಾರು ೮ ಅಡಿ ಎತ್ತರ 
ವಿದ್ದು ಬುಡದ ಭಾಗ ಅಗಲವಾಗಿದ್ದು ಮೇಲೆ ಹೋದಂತೆ 
ಕಿರಿದಾಗಿದೆ. ಇದರ ಮೇಲ್ಮಾ ಗವೂ ಬಾಗಿದು ತುದಿಭಾಗ 
ಒಡೆದು ಹೋಗಿರುವಂತೆ ಕಾಣುತ್ತದೆ. 


೨) ಸ್ಥಷ್ತಿಕ ಮಾದರಿಯ ಶಿಲಾ ತೊಟ 
ಜೆಂ ಬೆ 
ಗಳೆಂ : ಆಯತಾಕಾರದೆ ಅಥವಾ ಚೌಕಾಕಾರದ ಸ್ಪಸ್ತಿಕ 


ಮಾದರಿಯಲ್ಲಿ ಜೋಡಿಸಿರುವ ಕೆಲವು ಶಿಲುಸ್ಮಾರಕಗಳು 


ಇಲ್ಲಿವೆ. ನಿಲ್ಲಿಸಿರುವ ನಾಲ್ಕು ಕಲ್ಲುಗಳು ಒಂದಕ್ಕೊಂದು 

ಬೂ ಜೋಡಿಸಲಾಗಿದೆ. ಮುಚ್ಚಳದ 
ಕಲ್ಲನ್ನು ಒಡೆಮೆಹಾಕಲಾಗಿವೆ. ಇದೇ ಮಾದರಿಯ ಶಿಲಾ 
ಗೋರಿಗಳು ಬ್ರಹ್ಮಗಿರಿಯ  ಉತ್ಸನನದಲ್ಲಿಯೂ 
ದೊರೆತಿವೆ. 


೩) ಕಲ್ಲು ಚಪ್ಪಡಿಗಳಿಂದ ನಿರ್ನಿತನಾದ 
ಶಿಲಾ ತೊಟ್ಟಿಗಳು : ತೆಳುವಾದ ಕಲ್ಲು ಚಪ್ಪಡಿ 
ಗಳನ್ನು ಪೆಟ್ಟಿಗೆಯಾಕಾರದ ತೊಟ್ಟೆಯಂತೆ ಜೋಡಿಸಿ 
ಶಿಲಾ ಸ್ಮಾರಕಗಳನ್ನು ರಚಿಸಿರುವುದು ಕಂಡುಬರುತ್ತದೆ. 
ಇಂತಹ ಶಿಲಾ ತೊಟ್ಟಿಗಳು ಹೆಚ್ಚು ನಾಜೂಕಾಗಿದ್ದು 
ಇವುಗಳ ಸುತ್ತಲೂ ಜಲಜ ರ್ತುಲಗಳನ್ನು ರಚಿಸಿರುವುದು 


ಕಂಡುಬರುತ್ತದೆ. ಇದೇ ಮಾದರಿಯ ಶಿಲಾಗೋರಿಗಳು 
ಬ್ರಹ್ಮಗಿರಿಯಲ್ಲಿಯೂ ದೊರೆತಿವೆ. 


೪) ಕಂಡಿಕೋಣೆ ಗೋರಿಗಳು % ಕಲ್ಲು 
ಚಪ್ಪಡಿಗಳನ್ನು ಪೆಟ್ಟಿಗೆಯಾಕಾರದಲ್ಲಿ ಜೋಡಿಸಿ ಕೆಳಕ್ಕೂ 
ಮತ್ತು ಮೇಲ್ಭಾಗಕ್ಕೂ ಇದೇ ರೀತಿಯ ಕಲ್ಲು ಚಪ್ಪಡಿ 
೬. ಬಳಿಸಿ ಶಿಲುಸ್ಮಾರಕಗಳನ್ನು ರಚಿಸಿರುವುದು 
ಕಂಡುಬರುತ್ತದೆ. ಪೂರ್ವ ಭಾಗದ ಕಲ್ಲು ಚಪ್ಪಡಿಯ 
ಮಧ್ಯಭಾಗದಲ್ಲಿ ರಂಧ್ರವಿರುವುದು. ಕಂಡುಬರುತ್ತದೆ. 
ಇದರ ವ್ಯಾಸವು ೧೫ ರಿಂದ ೩೦ ಸೆಂ.ಮೀ. ಇದೆ. , ಈ 
ರಂಧ್ರದ ನಿರ್ದಿಷ್ಟ ಉಪಯೋಗ ತಿಳಿದುಬಂದಿಲ್ಲವಾದರೂ 
ಬಹುಶಃ ಮೃತನ' ಆತ್ಮದ ಸಂಚಾರಕ್ಕಾಗಿಯೋ ಅಥವಾ 
ಸತ್ತವನಿಗೆ ಆಗಿಂದ್ಹಾಗ್ಸೆ ಕೆಲವು ಪಸ್ತುಗಳನ್ನೊದಗಿಸಲು 
ಈ ರಂಧ್ರವನ್ನು ಉಪಯೋಗಿಸಿರಬೇಕೆಂದು ತಿಳಿಯು 
ತ್ತದೆ. 


ಒಟ್ಟಿನಲ್ಲಿ ಹಲವಾರು ವರಾದರಿಯ ಶಿಲಾ 
ಸ್ಮಾರಕಗಳು ಈ ಸ್ಥಳದಲ್ಲಿ ದೊರಕಿದ್ದು, ವೈಜ್ಞಾನಿಕ 
ಉತ್ಸನನವು ಈ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ಬೆಳಕು 
ಚಿಲ್ಲಬಹುದು 


ಆಧಾರ ಗ್ರಂಥಗಳು 


Gururaja Rao B.K., 1972, The Megalithic Culture in South India, ೫1೩5೩೩0೨, 
Mysore University. Mysore. 


Krishnaswami 31, D., 1949, “‘Megalithic Types of South India” 


Ancient India 


Number-5, Archaeological Survey of India, New Delhi. 


Seshadri M., 


1960, Report on the Jadigenahalli Megalithic Excavation, Govt. 


Branch Press, Mysore. 


Slater H. K.,, 


1906, Mysore Geological Department Records-VIIL Bangalore. 


Srinivasan K. R.. 1946, "706 Megalithic Burials and Urn.fields of South India 
in the Light of Tamil Literature and Tradition’, Ancient India, Number-2, 
Archacological Survey of India. New Delhi. 


Sundara A., 197], The Early Chamber Tombs of South India, University Publi- 


shers, (India) Delhi. 


ಗುರುರಾಜರಾದ್‌ ಬಿ.ಕೆ, 1971, ಕರ್ಣಾಟಕದ ಲೋಹಯುಗ ಸ ಸಂಸ್ಕೃ. ತಿಗಳು, ಪ್ರಸಾರಾಂಗ, ಮೈಸೂರು ವಿಶ್ವ ವಿದ್ಯಾಲಯ 


ಮೆ ಸೂರು. 


ಶಿವತಾರಕ್‌ ಕೆ. ಬಿ. 1992, 


“ತುಮಕೂರು ಜಿಲ್ಲೆಯ ಪ್ರಾಗಿತಿಹಾಸ” (ಪಿ ಎಚ್‌.ಡಿ. ಸಂಶೋಧನೆಯ ನೋಂದಣಿಗಾಗಿ 


ಒಪ್ಪಿಸಿದ ಸಂಪ್ರಬಂಧ), ಕನ್ನೆಡ ವಿಶ್ವವಿದ್ಯಾಲಯ, ಹಂಪಿ. 


